C 


ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 79 
ಸದಸ್ಯರ ಹೆಸರು ಶ್ರೀ ಕೆ. ಹರೀಶ್‌ ಕುಮಾರ್‌ ಫಿ ಸಭೆಯಿಂದ 
- ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ 15-02-2022 
ಉತ್ತರಿಸುವ ಸಚಿವರು ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ. ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು. 
ಕ್ರಸಂ. ಪ್ರಶ್ನೆ | ಉತ್ತರ 
- ಹೌದು. ರಾಜ್ಯದಲ್ಲಿ “ಮಾತೃಪೂರ್ಣ ಯೋಜನೆ” 
ಅ) ರಾಜ್ಯದಲ್ಲಿ “ಮಾತೃಪೂರ್ಣ ಯೋಜನೆ” ಜಾರಿಯಲಿರುತದೆ. 
ಜಾರಿಯಲ್ಲಿದೆಯೇ; Ma 
ಈ ಯೋಜನೆಯಡಿ ಗರ್ಭಿಣಿಯರು ಹಾಗೂ ಮಾತೃಪೊರ್ಣ ಯೋಜನೆಯಡಿ ಗರ್ಭಿಣಿ ಮತ್ತು 


"ಮನೆಗೆ ವಿತರಿಸಲಾಗುತ್ತಿದೆ. 


ಬಾಣಂತಿಯರಿಗೆ ಏನೇನು ಆಹಾರ | ಬಾಣಂತಿಯರಿಗೆ ಅಂಗನವಾಡಿ ಕೇಂದ್ರದಲ್ಲಿಯೇ | 
ನೀಡಲಾಗುವುದು ಅಡರ”ಪ್ರಮಾಣ" ವಷ್ಟು] ರಮ ಪೂರ್ಣ ಬಿಸಿಯೂಟವನ್ನು 


ನೀಡಲಾಗುತ್ತದೆ. ಈ ಪೂರ್ಣ ಊಟದಲ್ಲಿ ಅನ್ನ 
ಸಾಂಬಾರ್‌, ಪಲ್ಕದ ಜೊತೆಗೆ ಬೇಯಿಸಿದ ಮೊಟ್ಟೆ, 
200 ಎಂ.ಎಲ್‌. ಹಾಲು ಮತ್ತು ಶೇಂಗಾ 
ಚಿಕ್ಕಿಯನ್ನು ನೀಡಲಾಗುವುದು. 


ಪ್ರಸ್ತುತ ಕೋವಿಡ್‌-19 ಸಾಂಕ್ರಾಮಿಕದ 
ಹಿನ್ನೆಲೆಯಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ 
ಬಿಸಿಯೂಟ  ತಯಾರಿಸದಿರುವುದರಿಂದ ಪ್ರತಿ 
ಫಲಾನುಭವಿಗೆ ಕಚ್ಛಾ ಆಹಾರ ಸಾಮಗಿಗಳನ್ನು 
ಪ್ರಸುತ ಮನೆಗೆ 
ಆಹಾರ ಪದಾರ್ಥಗಳನ್ನು. ವಿತರಿಸುತ್ತಿರುವುದರಿಂದ 
ಜಿಲ್ಲೆಯಿಂದ ಜಿಲ್ಲೆಗೆ ಪಡ ಪದಾರ್ಥಗಳಲ್ಲಿ 
ವ್ಯತ್ಯಾಸವಿರುತ್ತದೆ. ಮಾದರಿಗಾಗಿ ತುಮಕೂರು 
ಜಿಲ್ಲೆಯಲ್ಲಿ ವಿತರಿಸುತ್ತಿರುವ ಆಹಾರ ಪದಾರ್ಥಗಳ 
ಮಾಹಿತಿ ಕೆಳಕಂಡಂತಿದೆ. 


ಪತಿ ಮಾಹೆಗೆ : 
ಹಾಲಿನ ಪುಡಿ 5೦೦ ಗ್ರಾಂ. 
ಸರ 250 ಗಾಂ. 
ಹೆಸರುಕಾಳು ೨೦೦ ಗ್ರಾಂ. 
ಕಡ್ಲೆಬೀಜ 2350.ಗ್ರಾಂ. 1 
ಚ 1000 ಗಾರ: 
ಕಡ್ಲೆಕಾಳು 500 ಗ್ರಾಂ. 
| ತೊಗರಿಚೇಳಿ 250 ಗ್ರಾಂ. 
ಸಾಂಬಾರ್‌ ಪುಡಿ 100 ಗ್ರಾಂ. 
ಅಕ್ಕಿ 2750 ಗ್ರಾಂ. 
ಮೊಟ್ಟೆ 25 


ಇ) 


pe] 


ಈ ಯೋಜನೆಯೌ' ಯಾವುದಾದರೂ 
ಜಿಲ್ಲೆಯಲ್ಲಿ ವಿಫಲವಾಗಿದೆಯೇ:; ಹಾಗಿದ್ದಲ್ಲಿ 
ಯಾವ-ಯಾವ ಜಿಲ್ಲೆಗಳಲ್ಲಿ ವಿಫಲವಾಗಿದೆ? 
(ಮಾಹಿತಿ ಒದಗಿಸುವುದು.) 


ಸಂಖ್ಯೆ: ಮಮ 29 ಐಸಿಡಿ 2022 


